ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀ ಬಿ.ಕೆ.ಹರಿಪ್ರಸಾದ್‌ (ವಿಧಾನಸಭೆಯಿಂದ 
ವಿಧಾನ ಪರಿಷತ್ತ ಸದಸ್ಯರ ಹೆಸರು: | '' ಪಸರ ನಮನ 
£ ಚುನಾಯಿತರಾದವರು) 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: | 1996 (2365) 
ಉತ್ತರಿಸಬೇಕಾದ ದಿನಾಂಕ: 29-03-2021. 
ಪೈದ್ಯಕೀಯ ಶಿಕ್ಷಣ ಹಾಗೂ ಆರೋಗ್ಯ ಮತ್ತು 
ಉತ್ತರಿಸುವ ಸಚಿವರು: ಸೆ 
೫ ಕುಟುಂಬ ಕಲ್ಯಾಣ ಇಲಾಖಾ ಸಚಿವರು 
ಕ್ರಸಂ ಪ್ರಶ್ನೆ 8 ಉತ್ತರ 
ಅ) | ಶಿವಮೊಗ್ಗ ಜಿಲ್ಲೆಯಲ್ಲಿ ಸರ್ಕಾರಿ | ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಸರ್ಕಾರಿ ಸ್ವಾಯತ್ತ 
ವೈದ್ಯಕೀಯ ಕಾಲೇಜು | ಸಂಸ್ಥೆಯಾಗಿದ್ದು, 2007ನೇ ಸಾಲಿನಿಂದ ಪ್ರಾರಂಭಿಸಲಾಗಿರುತ್ತದೆ. ಸದರಿ 


ನಿರ್ಮಾಣದ ಪ್ರಸ್ತಾವನೆ 
ಸರ್ಕಾರದ ಮುಂದಿದೆಯೇ, 


ಸಂಸ್ಥೆಯು ರಾಜೀವ್‌ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, 
ಬೆಂಗಳೂರು ಹಾಗೂ ಭಾರತೀಯ ವೈದ್ಯಕೀಯ ಪರಿಷತ್ತು, ನವದೆಹಲಿ ಇವರ 
ಅನುಮತಿಯೊಂದಿಗೆ 2007-08ನೇ ಸಾಲಿನಿಂದ 100 ವಿದ್ಯಾರ್ಥಿಗಳ ಪ್ರವೇಶ 
ಮಿತಿಯೊಂದಿಗೆ ಪ್ರಾರಂಭಗೊಂಡಿರುತ್ತದೆ. 2017-18ನೇ ಶೈಕ್ಷಣಿಕ 
ವರ್ಷದಿಂದ 150 ವಿದ್ಯಾರ್ಥಿಗಳ ಪ್ರವೇಶಾತಿಗೆ ಅನುಮತಿಯನ್ನು 
ನೀಡಲಾಗಿರುತ್ತದೆ. ; 
2011-12ನೇ ಸಾಲಿನಿಂದ ಪ್ರೀ ಹಾಗೂ ಪ್ಯಾರಾ ಕ್ಲಿನಿಕಲ್‌ ವಿಷಯಗಳಲ್ಲಿ 
ಸ್ನಾತಕೋತ್ತರ ಪದವಿ ಕೋರ್ಸುಗಳನ್ನು ಪ್ರಾರಂಭಿಸಲಾಗಿರುತ್ತದೆ. 2019- 
20ನೇ ಸಾಲಿನಲ್ಲಿ ಕ್ಲಿನಿಕಲ್‌ ವಿಭಾಗಗಳಿಗೂ ಕೂಡ ವಿದ್ಯಾರ್ಥಿಗಳ 
ಪ್ರವೇಶಾತಿಗೆ ಅನುಮತಿಯನ್ನು ನೀಡಲಾಗಿರುತ್ತದೆ. 


ಆ) 


ಹಾಗಿದ್ದಲ್ಲಿ, ಈ ಕುರಿತು ಸರ್ಕಾರ 
ಕೈಗೊಂಡ 
(ಸಂಪೂರ್ಣ ವಿವರ ಒದಗಿಸುವುದು) 


ಕ್ರಮಗಳೇನು? | 


ಅನ್ವಯಿಸುವುದಿಲ್ಲ. 


ಸಂಖ್ಯೆ: ಎಂಇಡಿ 210 ಎಂಪಿಎಸ್‌ 2021 


Sher 


ವೈದ್ಯಕಿೀಯ ಶಿಕ್ಷಣ ಹಾಗೂ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖಾ ಸಚಿವರು 


